ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 637 
ಬ ps 

ಸದಸ್ಯರ ಹೆಸರು : ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ 

ಉತ್ತರಿಸಬೇಕಾದ ದಿನಾಂಕ : 19-02-2018 

ಉತ್ತರಿಸುವ ಸಚಿವರು : ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ 
ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 

ಕ್ರ.ಸಂ. ಪ್ರಶ್ನೆ ಉತ್ತರ 


ಕೊಡಗಿನ ವೀರ ಸೇನಾನಿ ಜನರಲ್‌"ಶಿಮ್ಮಯ್ಯ ನವರ 
1. ಹುಟ್ಟಿದ ದಿನವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ 
ಆಚರಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ 


ಇದ್ದಲ್ಲಿ, ಈ ಕುರಿತು ಸರ್ಕಾರ ಕೈಗೊಂಡಿರುವ 
p 


ಕ್ರಮವೇನು; ಅನ್ವಯಿಸುವುದಿಲ್ಲ 


ಯಾವ ಕಾಲಮಿತಿಯೊಳಗೆ ಜನರಲ್‌ ತಿಮ್ಮಯ್ಯನವರ 
3. ಹುಟ್ಟಿದ ' ದಿನವನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಅನ್ವಯಿಸುವುದಿಲ್ಲ. 
ಆಚರಿಸುವ ಕುರಿತು ಆದೇಶ ಹೊರಡಿಸಲಾಗುವುದು? 


ಸಂಖ್ಯೆ ಕಸಂವಾ 13 ಕವಿಸ 2018 
SO 
(ಉಮಾಶ್ರೀ) 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ವಿಕಲಚೇತನರ 
ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


